4 


ಕರ್ನಾಟಿಕ ವಿಧಾನ ಪರಿಷತ್ತು 


"Hp 'ಚುಕ್ಕೆಗುರುತಿಲ್ಲದ ಪ್ರಶ್ನೆ ಸಂಖ್ಯೆ :2057 
2) ಸದಸ್ಯರ ಹೆಸರು : ಶ್ರೀ ಅರವಿಂದ ಕುಮಾರ ಅರಳಿ (ವಿಧಾನಸಭೆಯಿಂದ 
ಚುನಾಯಿತರಾದವರು) 
3) ಉತ್ತರಿಸಬೇಕಾದ ದಿನಾಂಕ 24-03-2021 
4 ಉತ್ತರಿಸಬೇಕಾದ ಸಚಿವರು : ಮೀನುಗಾರಿಕೆ, ಬಂದರು ಮತ್ತು ಒಳನಾಡು 
ಜಲಸಾರಿಗೆ ಸಚಿವರು 
ಪ್ರಶ್ನೆ T ಉತ್ತರ 

ಅ) ಬೀದರ ಜಿಲ್ಲೆಯಲ್ಲಿ ಒಳನಾಡು ಬೀದರ ಜಲ್ಲೆಗೆ ಒಳನಾಡು ಮೀನುಗಾರಿಕೆ 
ಮೀನುಗಾರಿಕೆ ಅಭಿವೃದ್ದಿಗಾಗಿ 2019-20. | ಅಭಿವೃದ್ಧಿಗಾಗಿ 2019-20 ರಿಂದ 2020-21ನೇ ಸಾಲಿನಲ್ಲಿ 
ರಿಂದ 2020-21ನೇ ಸಾಲಿನಲ್ಲಿ ಬಿಡುಗಡೆಯಾದ ಅನುದಾನದ ವಿವರಗಳನ್ನು 
ಬಿಡುಗಡೆಯಾದ ಅನುದಾನವೆಷ್ಟು; | ಅನುಬಂಧ-1ರಲ್ಲಿ ನೀಡಲಾಗಿದೆ. * 
(ವಿವರವಾದ ಮಾಹಿತಿ ನೀಡುವುದು) 

ಆ) | ಈ ಜಿಲ್ಲೆಯಲ್ಲಿ ಮೀನುಗಾರಿಕೆ ಕಛೇರಿ ಮೀನುಗಾರಿಕೆ ಹಿರಿಯ ಸಹಾಯಕ ನಿರ್ಧೇಶಕರು 
ಕಟ್ಟಡ ನಿರ್ಮಾಣಕ್ಕಾಗಿ 2020-21ನೇ | ಬೀದರ ಕಛೇರಿ ಕಟ್ಟಡ ನಿರ್ಮಾಣಕ್ಕಾಗಿ ರೂ.35.00 ಲಕ್ಷ 
ಸಾಲಿನಲ್ಲಿ ರೂ.100/- ಲಕ್ಷ ಅನುದಾನ ವಿಗದಿಯಾಗಿದ್ದು, ರೂ.10.33 ಲಕ್ಷ ಬಿಡುಗಡೆ 
ಅನುದಾನವನ್ನು ಅಭಿವೃದ್ಧಿಗಾಗಿ ಯಾಗಿರುತ್ತದೆ. ಪ್ರಸ್ತುತ ಕಟ್ಟಡದ ಮೇಲ್ವಾವಣಿ 
ಒದಗಿಸಲಾಗಿತ್ತು, ಪ್ರಸ್ತುತ ಸದರಿ ಮುಗಿದಿರುತ್ತದೆ. 
ಕಾಮಗಾರಿಯು ಯಾವ 
ಹಂತದಲ್ಲಿರುತ್ತದೆ; 

ಇ) [ಪ್ರಸ್ತುತ ಜಿಲ್ಲೆಯಲ್ಲಿರುವ ಮೀನು ಬೀದರ ಜಿಲ್ಲೆಯಲ್ಲಿ ಮೀನು ಮಾರುಕಟ್ಟೆಗಳು 
ಮಾರ್ಕೆಟ್‌ ಗಳ ನಿರ್ವಹಣೆಗೆ 2020- ಇರುವುದಿಲ್ಲ, ಆದ್ದರಿಂದ 2020-21ನೇ ಸಾಲಿನಲ್ಲಿ 
21ನೇ ಸಾಲಿನಲ್ಲಿ ಮೀಸಲಿಟ್ಟ ಯಾವುದೇ ಅನುದಾನ ಮೀಸಲಿಟ್ಟಿರುವುದಿಲ್ಲ. 
ಅನುದಾನ ಎಷ್ಟು; ಖರ್ಚಾದ 
ಅನುದಾನ ಎಷ್ಟು; ಹಾಗೂ 
ಫಲಾನುಭವಿಗಳ ವಿವರ ನೀಡುವುದು. 

ಈ) [ಬೀದರ ಜಿಲ್ಲೆಯಲ್ಲಿ ಇಲಾಖೆಯಿಂದ ಮಾಹಿತಿಯನು ಅನುಬಂಧ:2ರಲ್ಲಿ ನೀಡಲಾಗಿದೆ. 


ಪ್ರದರ್ಶನ ಮತ್ತು ತರಬೇತಿಗಾಗಿ ಯಾವ 
ಯಾವ ಯೋಜನೆಗಳನ್ನು ರೂಪಿಸ 
ಲಾಗಿದೆ? (ತಾಲೂಕುವಾರು ಮಾಹಿತಿ 
ನೀಡುವುದು) 


ಸಂಖ್ಯೆ: ಪಸಂಮೀ ಇ-126 ಮೀಇಯೋೇ 2021 


(ಐಸೇ ಬ 
ಮೀನುಗಾರಿಕೆ, ಬಂದರು 
ಮತ್ತು ಒಳನಾಡು ಜಲಸಾರಿಗೆ ಸಚಿವರು 


pt] 


ಅಮುಬಂಧ-01 
ಬೀದರ ಜಿಲ್ಪೆಗೆ ಒಳನಾಡು ಮೀನುಗಾರಿಕೆ ಅಭಿವೃದ್ದಿಗಾಗಿ 2019-20 ರಿಂದ 2020-21ನೇ ಸಾಲಿನಲ್ಲಿ ಬಿಡುಗಡೆಯಾದ ಅನುದಾನದ ವಿವರ 


ಜಿಲ್ಲಾವಲಯ ಯೋಜನೆ (ರೊ:-ವಕ್ಷಗಳಲ್ಲಿ; 
201920 202021 
ಕ್ರ.ಸಂ ಯೋಜನೆಯ ಹೆಸರು ಬಿಡುಗಡೆಯಾದ ಖರ್ಚಾದ ಬಿಡುಗಡೆಯಾದ | ಖರ್ಚಾದ 
ಅನುದಾನ ಅನುದಾನ ಅನುದಾನ ಅನುದಾನ 

i ಒಳನಾಡು ಮೀನುಗಾರಿಕೆ ಅಭಿವೃದ್ಧಿ ಯೋಜನೆಯಲ್ಲಿ ಪರಿಶಿಷ್ಟ ಜಾತಿ 3 486 soe pr 
ಮಿೀೀಮುಗಾರರಿಗೆ ಮೀೀನು ಸಲಕರಣೆ ಕಿಟ್ಟುಗಳ ವಿತರಣೆ ಯೋಜನೆ § | A 
ಒಳನಾಡು ಮೀನುಗಾರಿಕೆ ಅಭಿವೃದ್ದಿ ಯೋಜನೆಯಲ್ಲಿ ಪರಿಶಿಷ್ಟ ಪಂಗಡ ii iol i i 
ಮೀನುಗಾರರಿಗೆ ಮೀಸು ಸಲಕರಣೆ ಕಿಟ್ಟುಗಳ ವಿತರಣೆ ಯೋಜನೆ - i i £ 

2 ಒಳನಾಡು ಮೀನುಗಾರಿಕೆ ಅಭಿವೃದ್ಧಿ ಸಹಾಯಧನ 7.00 _ 7.00 7.00 7.00 

3 ಮೀನುಗಾರಿಕೆ ಪ್ರದರ್ಶನ ಮತ್ತು ತರಬೇತಿ | 3.00 i 3.00 3.00 3.00 

4 ಮೀನು ಮಾರುಕಟ್ಟೆ ನಿರ್ವಹಣೆ ಮತ್ತು ಮೀನುಮಾರಾಟಕೈೆ ಸಹಾಯ 1.00 1.00 1.00 1.00 

ರಾಜ್ಯ ವಲಯ ಯೋಜನೆ 

' [ಮೀನುಗಾರಿಕೆ ಸಲಕರಣೆ ಕಿಟ್ಟುಗಳ ಖರೀದಿಗೆ ಸಹಾಯ 600 A 8 i 

2 ರಾಷ್ಟ್ರೀಯ ಕೃಷಿ ವಿಕಾಸ ಯೋಜನೆಯಡಿ ವಿಶೇಷ ಘಟಕ 0.50 0.50 1.50 150 
ಯೋಜನೆಯಲ್ಲಿ ಮೀನುಗಾರಿಕೆ ಸಲಕರಣೆ ವಿತರಣೆ ಸಹಾಯಧನ 

3 ರಾಷ್ಟ್ರೀಯ ಕೃಷಿ ವಿಕಾಸ ಯೋಜನೆಯಡಿ ಗಿರಿಜನ ಉಪ 1.00 100 1.00 1.00 
ಯೋಜನೆಯಲ್ಲಿ ಮೀನುಗಾರಿಕೆ ಸಲಕರಣೆ ವಿತರಣೆ ಸಹಾಯಧನ. | 

4 ವಿಶೇಷ ಘಟಕ ಯೋಜನೆಯಡಿ ಮೀನುಗಾರಿಕೆ ಸಲಕರಣೆ ಕಿಟ್ಟು ಹಾಗೂ 0.20 0.20 0.60 0.60 
ಫೈಬರ್‌ ಗ್ಲಾಸ್‌ ಹರಿಗೋಲು ವಿತರಣಿ ಸಹಾಯ (ಪ.ಜಾತಿ) 

5 ವಿಶೇಷ ಘಟಕ ಯೋಜನೆಯಡಿ ಮೀನುಗಾರ ಸಹಕಾರ ಸಂಘಕ್ಕೆ ನಾಲ್ಕು 7.00 7.00 0.00 0.00 
ಚಕ್ರ ವಾಹನ ಖರೀದಿಗೆ ಸಹಾಯ. (ಪ.ಪಂಗಡ) 


ಅನಮುಬಂಧ-02 


ಬೀದರ ಜಿಲೆಯಲ್ಲಿ ಇಲಾಖೆಯಿಂದ ಪ್ರದರ್ಶನ ಮತ್ತು ತರಬೇತಿಗಾಗಿ ಬಿಡುಗಡೆಮಾಡಿದ ಅನುದಾನದ ವಿವಿರ (ರೂ.ಲಕ್ಷಗಳಲ್ಲಿ) 
pe ಬಿಡುಗಡೆಯಾದ 
ಪು.ಸಂ ಕಛೇರಿಯ ಹೆಸರು | ವಿವರ ಅನುದಾನ 
1 ಮೀನುಗಾರಿಕೆ ಹಿರಿಯ ಸಹಾಯಕ ನಿರ್ದೇಶಕರು, ಬೀದರ ಮೀನುಗಾರರಿಗೆ ತರಬೇತಿ ಕಾರ್ಯಕ್ರಮ 1.00 J 
ಮೀನುಗಾರಿಕೆ ಮತ್ತ್ಯಾಲಯದಲ್ಲಿ ಅಲಂಕಾರಿಕ 
s _ K ಮೀನುಗಳನ್ನು ಖರೀದಿಲು ಹಾಗೂ ಮತ್ತ್ಯಾಲಯಕ್ಕೆ 1.00 
2 ಮೀನುಗಾರಿಕೆ ಸಹಾಯಕ ನಿರ್ದೇಶಕರು, ಬೀದರ ಬೇಕಾಗುವ ಸಾಮಗ್ರಿಗಳ ಖರೀದಿಗೆ 
ಮೀನುಗಾರರಿಗೆ ತರಬೇತಿ ಕಾರ್ಯಕ್ರಮ 0.20 
3 ಮೀನುಗಾರಿಕೆ ಸಹಾಯಕ ವಿರ್ದೇಶಕರು, ಸಂತಪೂರ ಮಿೀಮಗಾರರಿಗೆ ತರಬೇತಿ ಕಾರ್ಯಕ್ರಮ 0.40 
4 ಮೀನುಗಾರಿಕೆ ಸಹಾಯಕ ನಿರ್ದೇಶಕರು, ಬಸವಕಲ್ಯಾಣ - |ಮಿೀನುಗಾರರಿಗೆ ತರಬೇತಿ ಕಾರ್ಯಕ್ರಮ 0.40 
ಒಟ್ಟಿ 3.00 


